ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 


ದಿನಾ೦ಕ: 


ಚುಕೆ ರಹಿತ ಪುಶ್ನೆ 


05-03-2021 ಪ್ರುಶ್ನೆ ಸಂಖ್ಯೆ: 619 (737) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾ೦ಕ: 05-03-2021 


ಉತ್ತರಿಸುವ ಸಚಿವರು: ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ವಿಷಯ: 


ಜಲಜೀವನ್‌ ಮಿಷನ್‌ ಯೋಜನೆಯ ಉದ್ದೇಶ ಹಾಗೂ ಕಾರ್ಯಗಳ ಕುರಿತು 


(ಅ) ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರಸ್ತುತ ಚಾಲಿಯಲ್ಲಿರುವ ಕೇಂದ್ರ ಹಾಗೂ ರಾಜ್ಯ 
ಪುರಸ್ಮತ ಯೋಜನೆಗಳು ಯಾವುವು, ಪ್ರಸ್ತುತ ಪ್ರಾರಂಭಗೊಂಡಿರುವ ಜಲಜೀವನ್‌ ಮಿಷನ್‌ 
(ಜೆಜೆಎಮ್‌) ಯೋಜನೆಯ ಉದ್ದೇಶ ಹಾಗೂ ಕಾರ್ಯಗಳು, ಮಾರ್ಗಸೂಚಿಗಳು ಯಾವುವು ; 


(ಆ) ಜಲಜೀವನ್‌ ಮಿಷನ್‌ (ಜಿಜಿಎಮ್‌) ಯೋಜನೆಯನ್ನು ರೂಪಿಸುವ ಪೂರ್ವದಲ್ಲಿ ನೀರಿನ 
ಮೂಲ ಮತ್ತು ಅವುಗಳ ಇಳುವರಿ ಸಾಮಥ್ರ್ಯದ ಕುರಿತು ತಾಂತ್ರಿಕ ಅಭಿಪ್ರಾಯವನ್ನು 
ಪಡೆಯಲಾಗಿದೆಯೇ ; ಇಲ್ಲವಾದಲ್ಲಿ ಯೋಜನೆಯಿಂದ ಸಾರ್ವಜನಿಕ ಹಣದ 
ದಮರುಪಯೋಗವಾದಂತಾಗುವುದನ್ನು ಸರ್ಕಾರ ಗಮನಿಸಿದೆಯೇ ; 


(ಇ) ಈ ಯೋಜನೆಯಲ್ಲಿ ಕಾಮಗಾರಿಯ ಅಂದಾಜು ಮೊತ್ತದ ಶೇ. 10 ರಷ್ಟನ್ನು ಕಡ್ಡಾಯವಾಗಿ 
ಸಾರ್ವಜನಿಕರಿಂದ ವಂತಿಗೆ ಸಂಗಹಿಸುವ ನಿಬಂಧನೆ ಇರುವುದೇ ; ಒಂದು ವೇಳೆ ಸಾರ್ವಜನಿಕರು 
ವಂತಿಗೆ ನೀಡಲು ನಿರಾಕರಿಸಿದರೆ ಯೋಜನೆ ಸ್ಮ್ಥಗಿತಗೊಳ್ಳುವುದೇ ; ಅಂತಹ ಸಂದರ್ಭದಲ್ಲಿ ಬದಲಿ 
ಅಮುದಾನ ವ್ಯವಸ್ಥೆಯನ್ನು ಸರ್ಕಾರ ಮಾಡುವುದೇ? 


